ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


1608 
ಡಾ:ಚಂದ್ರಶೇಖರ್‌ ಬಿ.ಪಾಟೀಲ್‌ 
20.03.2020 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖಾ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
ಅ) ಕೆ.ಪಿ.ಎಸ್‌.ಸಿ. ಯಿಂದ ನೇಮಕಗೊಂಡ ಇಲ್ಲ § 
ಮಹಿಳಾ ಮೇಲ್ವಿಚಾರಕಿಯರ ಸ್ಥಳ 
ನಿಯುಕ್ತಿಯಲ್ಲಿ ಗೊಂದಲಗಳು 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಆ) [ಬಂದಿದ್ದಲ್ಲಿ ಗೊಂದಲಗಳನ್ನು 2019ನೇ `` ಸಾಲಿನಲ್ಲಿ ಕರ್ನಾಟಕ ಲೋಕಸೇವಾ 


ಸರಿಪಡಿಸಲು ಕೈಗೊಂಡ ಕ್ರಮಗಳೇನು? 


ಆಯೋಗದಿಂದ 628 ಅಭ್ಯರ್ಥಿಗಳು ಮೇಲ್ವಿಚಾರಕಿ 
ಹುದ್ದೆಗೆ ಆಯ್ಕೆಗೊಂಡಿದ್ದು, ಈ ಪೈಕಿ 519 ಅಭ್ಯರ್ಥಿಗಳಿಗೆ 
ನೇಮಕಾತಿ ಆದೇಶವನ್ನು ಹೊರಡಿಸಲಾಗಿತ್ತು. ಈ ರೀತಿ 
ನೇಮಕಗೊಂಡ ಅಭ್ಯರ್ಥಿಗಳಿಗೆ 
ದಿನಾಂಕ:24.01.2020ರಂದು ಸ್ಥಳ ನಿಯುಕ್ತಿ ಆದೇಶ 
ಹೊರಡಿಸಲಾಗಿತ್ತು. 

ಸದರಿ ಸ್ಥಳ ನಿಯುಕ್ತಿ ಆದೇಶದಲ್ಲಿ Non-HKP 


ಮತ್ತು HP ಅಭ್ಯರ್ಥಿಗಳಿಗೆ 371(ಜೆ)ರಡಿ ಹೈದ್ರಾಬಾದ್‌ 
ಕರ್ನಾಟಕ ಮೀಸಲಾತಿ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಸ್ಥಳ 
ಹಂಚಿಕೆಗೊಳಿಸುವಲ್ಲಿ ವ್ಯತ್ಯಾಸವಾಗಿರುತ್ತದೆ. ಈ ರೀತಿ 
ಉಂಟಾಗಿರುವ ವ್ಯತ್ಯಾಸವನ್ನು ಸರಿಪಡಿಸಲು ಮಾನ್ಯ 
ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ಈಗಾಗಲೇ ಸ್ಥಳ 
ನಿಯುಕ್ತಿಗೊಂಡಿರುವ ಅಭ್ಯರ್ಥಿಗಳು ಸ್ಥಳ ನಿಯುಕ್ತಿಗೊಂಡ 
ಸ್ಥಳದಲ್ಲಿಯೇ ಮುಂದುವರೆಯಲು ಇಚ್ಛಿಸಿದಲ್ಲಿ 
ಅಂತಹವರನ್ನು ಹೊರತುಪಡಿಸಿ, ಉಳಿದ ಅಭ್ಯರ್ಥಿಗಳಿಗೆ 
ದಿನಾಂಕ:12.02.2020ರಂದು ಸಮಾಲೋಚನೆ 
ಮುಖಾಂತರ (ಔನ್ನಿಲಿಂಗ್‌) ಸ್ಥಳ ನಿಯುಕ್ತಿಗೊಳಿಸಿ 
ದಿನಾಂಕ:13.02.2020ರಂದು ಆದೇಶ ಹೊರಡಿಸಲಾಗಿದೆ. 


ಸದರಿ ಸ್ಥಳ ನಿಯ್ರಗಳು ನಿಯಮಗಳ 
ಪ್ರಕರ ' ನಡೆದಿದೆಯೇ; ಯಾವ 
ರೀತಿಯಲ್ಲಿ ಸ್ಥಳ  ನಿಯುಕ್ತಿಗಳನ್ನು 
ಮಾಡಲಾಗಿದೆ (ವಿವರ ನೀಡುವುದು) 


ಹೌದು, 

ಔನ್ನಿಲಿಂಗ್‌ ಮೂಲಕ ಸ್ಥಳ ನಿಯುಕ್ತಿ ಮಾಡಲಾಗಿದೆ. 

ಹೊಸದಾಗಿ ಮೇಲ್ವಿಚಾರಕಿಯರ ನೇಮಕಗೊಂಡ 
519 ಅಭ್ಯರ್ಥಿಗಳ ಪೈಕಿ ಕೆಲವು ಅಭ್ಯರ್ಥಿಗಳು 
ದಿನಾಂಕ:24.01.2020ರ ಸ್ಥಳ ನಿಯುಕ್ತಿ ಆದೇಶದಂತೆ 
ಅದೇ ಸ್ಥಳದಲ್ಲಿ ಮುಂದುವರೆಯಲು ಇಚ್ಛೆಯುಳ್ಳವರನ್ನು 
ಹೊರತುಪಡಿಸಿ, ಉಳಿದ ಅಭ್ಯರ್ಥಿಗಳಿಗೆ ಏಕಕಾಲದಲ್ಲಿ 
ದಿನಾಂಕ:12.02.2020ರಂದು ಕೌನಿಲಿಂಗ್‌ ಮುಖಾಂತರ 
ದಿನಾಂಕ:13.02.2020ರಂದು ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶ ಹೊರಡಿಸಲಾಗಿದೆ. 


ಈ) 


ಎಲ್ಲಾ ಅಭ್ಯರ್ಥಿಗಳಿಗೆ ಸ್ಥಳ 
ನಿಯುಕ್ತಿಯನ್ನು ಕೌನ್ಸಿಲಿಂಗ್‌ ಮುಖಾಂತರ 


ಏಕ ಕಾಲದಲ್ಲಿ ಮಾಡಲಾಗಿದೆಯೇ; 


ಹೌದು 


ಉ) 


ಔನ್ನಿಲಿಂಗ್‌ಗೆ `` ಹಾಜರಾಗಲು 
ಅಭ್ಯರ್ಥಿಗಳಿಗೆ ಸಾಕಷ್ಟು 
ಸಮಯಾವಕಾಶ ನೀಡಲಾಗಿತ್ತೇ? 
ಸಮಯಾವಕಾಶ ನೀಡಲಾಗಿದ್ದಲ್ಲಿ ಎಷ್ಟು 
ಸಮಯಾವಕಾಶ ನೀಡಲಾಗಿತ್ತು (ವಿವರ 
ನೀಡುವುದು) 


ಎಲ್ಲಾ 


ಸೂಕ್ತ ಸಮಯಾವಕಾಶ ನೀಡಲಾಗಿದೆ. 

ಕೌನ್ನಿಲಿಂಗ್‌ನಲ್ಲಿ ಹಾಜರಾಗಲು ಎಲ್ಲಾ 
ಅಭ್ಯರ್ಥಿಗಳಿಗೆ ದಿನಾಂಕ:10.02.2020ರಂದು ಉಪ 
ನಿರ್ದೇಶಕರುಗಳ ಮೂಲಕ ದಿನಾಂಕ:12.02.2020ರಂದು 
ನಡೆಯುವ ಕೌನ್ನಿಲಿಂಗ್‌ಗೆ ಹಾಜರಾಗುವಂತೆ ಇ-ಮೇಲ್‌ 
ಮೂಲಕ ಮತ್ತು ವಾಟ್ಸ್‌ಆಪ್‌ ಹಾಗೂ ದೂರವಾಣಿ 
ಮೂಲಕ ತಿಳಿಸಲಾಗಿತ್ತು. 


ಊ) 


ಔನ್ನಿಲಿಂಗ್‌ ಮೂಲಕ 
ನಿಯುಕ್ತಿಗೊಳಿಸಲು 
ಮಾನದಂಡಗಳು ಮತ್ತು ನೀತಿ 
ನಿಯಮಗಳು ಏನಾದರೂ ಇವೆಯೇ; 


ಇದ್ದಲ್ಲಿ, ಅವುಗಳ ಪ್ರತಿ ಒದಗಿಸುವುದು; 


ದಿನಾಂಕ:12.02.2020ರಂದು ನಡೆದ ಔೌನ್ನಿಲಿಂಗ್‌ಗೆ | 
ಹಾಜರಾದ ಮೇಲ್ವಿಚಾರಕಿಯರಿಗೆ ಸ್ಥಳ ಆಯ್ಕೆ ಸಂಬಂಧ 
ಪ್ರೊಜೆಕ್ಷರ್‌ ಮೂಲಕ ದೊಡ್ಡ ಪರದೆಯಲ್ಲಿ ಖಾಲಿ 
ಹುದ್ದೆಗಳನ್ನು ಪ್ರದರ್ಶಿಸಲಾಗಿತ್ತು. ಅಭ್ಯರ್ಥಿಗಳ 
ಅಭಿಮತದೊಂದಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಖಯ) 


ಔನ್ನಿಲಿಂಗ್‌ ಮಾಡುವ ಮೊದಲು ಖಾಲಿ 
ಹುದ್ದೆಗಳ ಪಟ್ಟಿಯನ್ನು 
ಪ್ರಕಟಿಸಲಾಗಿದೆಯೇ; ಪ್ರಕಟಿಸಿದ್ದಲ್ಲಿ 
ಯಾವಾಗ ಪ್ರಕಟಿಸಲಾಗಿತ್ತು; 


ಹೌದು. 
ಖಾಲಿ ಹುದ್ದೆಗಳ ಮಾಹಿತಿಯನ್ನು ಕೌನಿಲಿಂಗ್‌ ಸ್ಥಳದ 
ಹೊರಗಡೆ ಪ್ರಕಟಿಸಲಾಗಿತ್ತು ಹಾಗೂ ಅಭ್ಯರ್ಥಿಗಳಿಗೆ 
ಪವರ್‌ ಪಾಯಿಂಟ್‌ ಮೂಲಕ ದೊಡ್ಡ ಪರದೆಯಲ್ಲಿಯೂ 
ಸಹ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ಪ್ರದರ್ಶಿಸಲಾಗಿತ್ತು. 


ಯ) 


ಆಗಿರುವ ಗೊಂದಲವನ್ನು ಮೆತ್ತು 
ಅನ್ಯಾಯವನ್ನು ಸರಿಪಡಿಸಲು ಇನ್ನೊಮ್ಮೆ 


ಎಲ್ಲಾ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್‌ 
ಮೂಲಕ ಸ್ಥಳ ನಿಯುಕ್ತಿಗೊಳಿಸಲು 
ಸರ್ಕಾರ ಚಿಂತನೆ ನಡೆಸಿದೆಯೇ; ಈ 
ಕುರಿತು ಸರ್ಕಾರದ ನಿಲುವು ಏನು; 


ಮಾನ್ಯ 


ಇಲ್ಲ 


ಮುಖ್ಯಮಂತ್ರಿಗಳ ಆದೇಶದಂತೆ 
ಬದಲಾವಣೆ ಕೋರಿದವರಿಗೆ ಕೌನ್ಸಿಲಿಂಗ್‌ ಮೂಲಕ ಸ್ಥಳ 
ನಿಯುಕ್ತಿಗೊಳಿಸಿರುವುದರಿಂದ ಮತ್ತೊಮ್ಮೆ ಕೌನ್ಸಿಲಿಂಗ್‌ 
ಮಾಡುವ ಪ್ರಮೇಯ ಉದ್ಭವಿಸುವುದಿಲ್ಲ 


: ಮಮ 107 ಎಸ್‌ಜೆಡಿ 2020 


ಸಾ 
ದ್‌್‌ 


(ಶಶಿಕಲಾ ಅ.ಜೊಲ್ಲೆ) 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು 'ಓರಿಯ ನಾಗರಿಕರ 
ಸಬಲೀಕರಣ ಇಲಾಖಾ ಸಚಿವರು. 


